ಕರ್ನಾಟಕ ವಿಧಾನ ಪರಿಷತು 


ಪನ್ನ ನವತ್ವದ ಪತ್ತ ಸಂಖ್ಯ 
ಸದಸ್ಯರ ಹೆಸರು ಶ್ರೀ ಹೆಚ್‌ ಎಂ ರಮೇಶ್‌ ಗೌಡ 
ಘಾತ ನಾತ 


ಉತ್ತರಿಸುವವರು ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ಪ್ರಸ್ತುತ ರಾಜ್ಯದಲ್ಲಿರುವ ಮುಜರಾಯಿ ಇಲಾಖೆ ವ್ಯಾಪ್ತಿಗೊಳಪಟ್ಟ 


ದೇವಸ್ಥಾನಗಳನ್ನು ಹೊರತುಪಡಿಸಿ, 


ರಾಜ್ಯದಲ್ಲಿ ಮುಜರಾಯಿ ಇಲಾಖೆ | ಅಧಿಸೂಚಿತ ಸಂಸ್ಥೆಗಳಿಗೆ ಸೇರಿದ ಸ್ವತ್ತುಗಳನ್ನು ಆಯಾಯ ಸಂಸ್ಥೆಗಳ ಆರ್ಥಿಕ 
ಹಿತದೃಷ್ಟಿಯನ್ನು ಗಮನದಲ್ಲಿರಿಸಿಕೊಂಡು ಕರ್ನಾಟಕ ಹಿಂದೂ ಧಾರ್ಮಿಕ 
ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಅಧಿನಿಯಮ 1997 ಮತ್ತು 
2002ರ ನಿಯಮಗಳ ಅಡಿಯಲ್ಲಿ ಬಹಿರಂಗ ಹರಾಜು ಮೂಲಕ ಗುತ್ತಿಗೆಗೆ 
ವಹಿಸಲಾಗುತ್ತದೆ. ಅಧಿಸೂಚಿತ ದೇವಾಲಯಗಳಿಗೆ ಸೇರಿದ ಸ್ವತ್ತಿನ ಸ್ವಾಧೀನತೆ 


ಕುರಿತು ಅಳತೆ ಕಾರ್ಯ ಮತ್ತು ಗಡಿ ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿರುತ್ತದೆ. 


ವ್ಯಾಪ್ತಿಗೆ ಒಳಪಡುವ ಆಸ್ತಿಗಳು 
ಯಾವುವು; (ಜಿಲ್ಲಾವಾರು ವಿವರವಾದ 
ಮಾಹಿತಿ ನೀಡುವುದು) 
ಸದರಿ ಆಸ್ತಿಗಳನ್ನು ಯಾವ ಯಾವ ಸಂಘ 
ಸಂಸ್ಥೆ, ವ್ಯಕ್ತಿ ಹಾಗೂ ಇತರೆ ಏಜೆನ್ಸಿಗಳಿಗೆ 
ಚೋಗ್ಯಕ್ಕೆ ನೀಡಲಾಗಿದೆಯೇ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ಮುಜರಾಯಿ ಧಾರ್ಮಿಕ ಸಂಸ್ಥೆಗಳು ಹೊಂದಿರುವ ವಿವರ ಮತ್ತು ಸದರಿ 
ಆಸ್ತಿಗಳನ್ನು ವ್ಯಕ್ತಿ/ಸಂಸ್ಥೆಗಳಿಗೆ ಗುತ್ತಿಗೆಗೆ ನೀಡಿರುವ ಬಗ್ಗೆ ಜಿಲ್ಲಾವಾರು 
ಮಾಹಿತಿಯು ಆಗಾಧ ಪ್ರಮಾಣದಲ್ಲಿದ್ದು, ಮಾನ್ಯ ಶಾಸಕರಿಗೆ ಪ್ರತ್ಯೇಕವಾಗಿ 
ಡಿ ರೂಪದಲ್ಲಿ ಒದಗಿಸಲಾಗುವುದು. 


~ 


ಇವುಗಳಿಂದ ಬರುವ 
ಆದಾಯವೆಷ್ಟು; ಈ ಆದಾಯವನ್ನು 
ಹೆಚ್ಚಿಸಲು ಸರ್ಕಾರ ಯಾವ 


ಕ್ರಮಕ್ಕೆ ಗೊಂಡಿದೆ? 


ಸರ್ಕಾರಕ್ಕೆ ಮುಜರಾಯಿ ಧಾರ್ಮಿಕ ಸಂಸ್ಥೆಗಳಿಗೆ ಸೇರಿದ ಸ್ವತ್ತುಗಳನ್ನು ಕರ್ನಾಟಕ ಹಿಂದೂ 
ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಅಧಿನಿಯಮ 1997 
ಮತ್ತು ನಿಯಮಗಳು 2002ರಡಿಯಲ್ಲಿ ಬಹಿರಂಗ ಹರಾಜಿನಲ್ಲಿ ವಹಿಸುವ 
ಮೂಲಕ ಬರುವ ಬಾಡಿಗೆ ಮತ್ತು ಗುಡ್‌ ವಿಲ್‌ ಮೊತ್ತವನ್ನು ಆಯಾಯ 
ದೇವಾಲಯದ ಉಳಿತಾಯ ಖಾತೆಗೆ ಜಮಾ ಮಾಡಲಾಗುತ್ತದೆ. ಕಾಯ್ದೆ 
ನಿಯಮಗಳಲ್ಲಿ ವಾರ್ಷಿಕ ಶೇಕಡ 10 ರಷ್ಟು ಬಾಡಿಗೆ ಹೆಚ್ಚಿಸಲು ಅವಕಾಶ 
ಕಲ್ಪಿಸಲಾಗಿದೆ. 

ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಸೇರಿದ ಸ್ವತ್ತುಗಳಿಂದ ಸರ್ಕಾರಕ್ಕೆ 
ಯಾವುದೇ ಆದಾಯ ಬರುವುದಿಲ್ಲ. 


ಸಂಖ್ಯೆ: ಕಂಇ 268 ಮುಸಪ್ರ 2021 ಪ pe 


- ps Re ಣ್‌ 
(ಶಶಿಕಲಾ: 6. ಜೊಲ್ಲೆ) 
ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


